ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 883 
ಸದಸ್ಯರ ಹೆಸರು ಬ ಶ್ರೀ ಡಾ.ತಳವಾರ್‌ ಸಾಬಣ್ಣ (ನಾಮನಿರ್ದೇಶನ ಹೊಂದಿದವರು) 
ಉತರಿಸುವ ದಿನಾಂಕ x: 10.03.2021 
ಉತರಿಸುವ ಸಚಿವರು : ಕಂದಾಯ ಸಚಿವರು 
ಕಸಂ ಪಕ್ಷ § Kf ಉತ್ತರೆ (Nc 
. ಇವಷರಗ ಜಿಲ್ಲೆ ತಹೆಬಾದ ತಾಲ್ಲೂಸನ 'ಫಾಂಜಾರು' 
ಅ) |ಕಲಬುರ್ಗಿ ಜಿಲ್ಲೆ ಶಹಾಬಾದ ತಾಲ್ಲೂಕಿನ | ಗ್ರಾಮದಲ್ಲಿ 2011 ರ ಜನಗಣತಿ ಪ್ರಕಾರ 8653 ಜನಸಂಖ್ಯೆ 
ಭಂಕೂರು ಗ್ರಾಮ ಸುಮಾರು 20 ಸಾವಿರ ಹೊಂದಿರುತದೆ. 
ಜನಸಂ. ಹೊಂದಿದ್ದು ನೂರಾರು us 
ವರ್ಷಗಳುಡ 033 ಗುಂಟೆ ಜಾಗದಲ್ಲಿ ಭಂಕೂರು ಗ್ರಾಮದ ಸೆನಂ. 276 ರಲ್ಲಿ 0-33 ಗುಂಟೆ 
ಮೃತದೇಹಗಳ ಶವ ಸಂಸ್ಕಾರ ಜಮೀನು ಸಶಾನಕ್ಕಾಗಿ ಕಾಯ್ದಿರಿಸಲಾಗಿದೆ. ಸದರಿ ಜಮೀನು 
ಮಾಡುತ್ತಿರುವುದ ನಿಜವೇ: ಸ್ಮಶಾನಕ್ಕಾಗಿ ಉಪಯೋಗಿಸಲಾಗುತ್ತಿದೆ. 
ಆ) ಹೆಚ್ಚುತ್ತಿರುವ ಜನಸಂಖ್ಯೆ ಕಾರಣದಿಂದ ಶವ 
ಸಂಸ್ಕಾರಕ್ಕೆ ಭೂಮಿಯನ್ನು ಅಗೆದಾಗ ಹೌದು. 
ಈಗಾಗಲೇ ಶವ ಸಂಸ್ಕಾರ ಮಾಡಿದ ಶವಗಳ 
ಅವಶೇಷಗಳು ಸಿಗುತ್ತಿರುವುದು ನಿಜವೇ; 
ಇವತ್‌ ಹಾವುಡೇ ಪ್ರಕರಣಗಳು ಗಮನಕ್ಕೆ ಬಂದಿರುವುದಿಲ್ಲ. 
ಇ) |ಗ್ರಾಮದ ಜನರು ಶವ ಸಂಸ್ಕಾರಕ್ಕೆ ಜಾಗ 
ಇಲ್ಲದ ಕಾರಣಕ್ಕೆ ಆಸ್ಪತ್ರೆ ವೈದ್ಯಕೀಯ 
ಕಾಲೇಜುಗಳಿಗೆ ದೇಹ ದಾನ 
ಮಾಡುತ್ತಿರುವುದು ಸರ್ಕಾರದ ಗಮನಕ್ಕೆ 
ಬಂದಿದೆಯೇ; 
¥ Rj ಕವವಾಕಗಿ ಹಲ್ಲ `ಶೆಹೆಬಾದ ತಾಲ್ಲೂಕಿನ ಭಂಕೊರು 
ಈ) |ಸರ್ವೆ ನಂ.15 ರಲ್ಲಿ 23.33 ಎಕರೆ ಭೂಮಿ 23-33 ಎಕರೆ ಸರ್ಕಾರಿ 


ಖಾಲಿ ಇದ್ದು, ಇಲ್ಲಿ ಸವಳು ಮಣ್ಣು ಇರುವ 
ಕಾರಣ ಶವ ಸಂಸ್ಕಾರಕ್ಕೆ ಅಡ್ಡಿ ಆಗುತ್ತಿದ್ದು; 
ಭಂಕೂರು ಗ್ರಾಮಕ್ಕೆ ರುದ್ರ ಭೂಮಿ 
ಒದಗಿಸಲು ಸರ್ಕಾರ ಕ್ರಮ ಕೈಗೊಳ್ಳುವುದೆ? 


ಗ್ರಾಮದ ಸರ್ವೆ ನಂ.115 ರಲ್ಲಿ 
ಭೂಮಿ ಇರುತ್ತದೆ. ಸ್ಮಶಾನಕ್ಕಾಗಿ ಪರಿಶೀಲನೆ ಮಾಡಲಾಗಿ 
ಸದರಿ ಭೂಮಿ ಮಣ್ಣು ಸವಳು ಮಣ್ಣು ಇರುವುದರಿಂದ 
ಶವಗಳು ಕೊಳೆಯುವುದಿಲ್ಲ ಎಂಬ ಕಾರಣಕ್ಕಾಗಿ ಸದರಿ 


ಜಮೀನು ಸ್ಮಶಾನಕ್ಕಾಗಿ ಮಂಜೂರು ಮಾಡಿರುವುದಿಲ್ಲ. 
ಜನಸಂಖ್ಯೆಗನುಗುಣವಾಗಿ ಸ್ಮಶಾನ ಭೂಮಿಯ 
ಅವಶ್ಯಕತೆಯನ್ನು ಮನಗಂಡು ನೇರ ಖರೀದಿಗಾಗಿ ಹಲವಾರು 
ಬಾರಿ ಗ್ರಾಮದ ರೈತರನ್ನು ಮನವೊಲಿಸಲಾಗಿರುತ್ತದೆ. 
ಅದರಂತೆ ಭಂಕೂರು ಗ್ರಾಮದ ಸನಂ. 4ರಲ್ಲಿ ವಿಸ್ಟೀರ್ಣ 
4-33 ‘(ಎಕರೆ/ಗುಂಟೆ) ಜಮೀನನ್ನು ಪಟ್ಟಾದಾರರು 


ಸ್ಮಶಾನಕ್ಕಾಗಿ ಭೂಮಿ ನೀಡುವುದಾಗಿ ಒಪ್ಪಿರುತ್ತಾರೆ. ನೇರ 
ಖರೀದಿಗಾಗಿ ಪ್ರಸ್ತಾವನೆ ಪ್ರಗತಿಯಲ್ಲಿರುತ್ತದೆ. 

(ಸರ್ಕಾರದ ಸುತ್ತೋಲೆಗಳ ಪ್ರಕಾರ ಆ ಗ್ರಾಮದ ಜನಸಂಖ್ಯೆಗೆ 
ಅನುಗುಣವಾಗಿ 'ಪ್ರತಿ 1000 ಜನಸಂಖ್ಯೆಗೆ 00-20 
ಗುಂಟೆಯಂತೆ ಗರಿಷ್ಟ 02-00 ಎಕರೆಯಂತೆ ಜಮೀನು 
ಕಾಯ್ದಿರಿಸಲಾಗುವುದು.) 


ಸಂಖ್ಯೆಕಂಇ 17 ಎರ್‌ಜಜಿ2021 


< 
? 
KN ಖ್‌ 
(ಆರ್‌.ಅಶೋಕ್‌) 
ಕಂದಾಯ ಸಚಿವರು 


